KA/ BG-GPO/2515/\WPP-47/2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೊರು, ಗುರುವಾರ, ಫೆಬ್ರವರಿ ೧೮, ೨೦೧೦ (ಮಾಘ ೨೯, ಶಕ ವರ್ಷ ೧೯೩೧) ಸಂಚಿಕೆ ೭ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಳ 2 ಎಸ್‌ಡಿಸಿ 2010, ಬೆಂಗಳೂರು, ದಿನಾ೦ಕ:19ನೇ ಜನವರಿ, 2010 
ಶ್ರೀ ಶೇಖರ್‌ ಚವ್ಹಾಣ್‌, ತಾಲ್ಲೂಕು ಅಭಿವೃದ್ಧಿ ಅಧಿಕಾರಿ, ಕೊಪ್ಪಳ ಇವರನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಶ್ರೀ 
ಮಲ್ಲೇಶಪ್ಪ, ತಾಲ್ಲೂಕು ಅಭಿವೃದ್ಧಿ ಅಧಿಕಾರಿ, ಬಳ್ಳಾರಿ ಇವರ ಜಾಗಕ್ಕೆ ವರ್ಗಾಯಿಸಿ, ಶ್ರೀ ಮಲ್ಲೇಶಪ್ಪ, ತಾಲ್ಲೂಕು ಅಭಿವೃದ್ಧಿ 
ಅಧಿಕಾರಿ ಇವರನ್ನು ಕೊಪ್ಪಳ ಈ ಜಾಗಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾವಣೆ 
ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 170 ಎಂ.ಎಂ. ಬಾಟೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3 
ಸಮಾಜ ಕಲ್ಯಾಣ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 01 ಪಿಪಿಇ 2010, ಬೆಂಗಳೂರು, ದಿನಾಂಕ:19ನೇ ಜನವರಿ, 2010 
ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು 
(4ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4)ರಲ್ಲಿ 
ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ 
ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 


(೮೯) 















































೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 
ಕ್ರಸಂ ನ್ಯಾಯಾಲಯದ ಹೆಸರು ಪ್ರಕರಣ ಪ್ರತಿ ಪ್ರಕರಣ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂಖ್ಯೆ ಸಂಖ್ಯೆ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
Sc/cc/Spl.cc | Sc/cc/Spl.cc 
1 6ನೇ ಅಧಿಕ ಜಿಲ್ಲಾ ಸತ್ರ | 42/07 1/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಮೈಸೂರು ಜಿಲ್ಲಾ ಸತ್ರ ನ್ಯಾಯಾಲಯ, ಮೈಸೂರು 
2 ಸಿಜೆಎಂ ನ್ಯಾಯಾಲಯ, 23/08 24/08 ಅಧಿಕ ಸಹಾಯಕ ಸರ್ಕಾರಿ 
ಹಾವೇರಿ ಅಭಿಯೋಜಕರು, ಅಧಿಕ ಜೆಎಂಎಫ್‌ಸಿ 
ನ್ಯಾಯಾಲಯ, ಹಾವೇರಿ 
3 ಜೆಎಂಎಫ್‌ಸಿ ನ್ಯಾಯಾಲಯ, 280/08 281/08 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹೊಸನಗರ ಜೆಎಂಎಫ್‌ಸಿ ನ್ಯಾಯಾಲಯ, ತೀರ್ಥಹಳ್ಳಿ 
4 3ನೇ ಅಪರ ಜಿಲ್ಲಾ ಮತ್ತು 15/08 170/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ವಿಶೇಷ ಸತ್ರ ನ್ಯಾಯಾಲಯ, ಜಿಲ್ಲಾ ಸತ್ರ ನ್ಯಾಯಾಲಯ, ತುಮಕೂರು 
ತುಮಕೂರು 
5 12ನೇ ಜೆಎಂಎಫ್‌ಸಿ 105/09 107/09 ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ಗದಗ 94/08 99/08 ಜೆಎಂಎಫ್‌ಸಿ ನ್ಯಾಯಾಲಯ, ಗದಗ 
228/09 133/09 
6 (ವಿಶೇಷ ಸತ್ರ ನ್ಯಾಯಾಲಯ, 34/08 21/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ರಾಯಚೂರು ಜಿಲ್ಲಾ ಸತ್ರ ನ್ಯಾಯಾಲಯ, ರಾಯಚೂರು 
7 ಜಿಲ್ಲಾ ಮತ್ತು ಸತ್ರ 11/07 45/09 ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಕೊಪ್ಪಳ ಸತ್ರ ನ್ಯಾಯಾಲಯ, ಗದಗ 
8 ಸಿಜೆ (ಕಿವಿ) ಮತ್ತು |. 574/08 57808 | ಸಹಾಯಕ ಅಭಿಯೋಗ ನಿರ್ದೇಶಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, ಚಿಕ್ಕಬಳ್ಳಾಪುರ 
ಚಿಕ್ಕಬಳ್ಳಾಪುರ 
9 ಅಪರ ಸಿಜೆ (ಕಿವಿ) 683/07 740/07 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ. 936/07 204/07 ಪಧಾನ ಜೆಎಂಎಫ್‌ಸಿ ನ್ಯಾಯಾಲಯ, 
ಕೊಳ್ಳೇಗಾಲ ಕೊಳ್ಳೇಗಾಲ 
10. | ಜೆಎಂಎಫ್‌ಸಿ ನ್ಯಾಯಾಲಯ, 1008/08 1167/08 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಗೋಕಾಕ್‌ ಜೆಎಂಎಫ್‌ಸಿ ನ್ಯಾಯಾಲಯ, ಬೈಲಹೊಂಗಲ 
11 |1ನೇ ತ್ವರಿತಗತಿ 105/09 190/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 








ನ್ಯಾಯಾಲಯ ಮಂಗಳೂರು 











ಜಿಲ್ಲಾ ಸತ್ರ ನ್ಯಾಯಾಲಯ, ಮಂಗಳೂರು 








ನ್ಯಾಯಾಲಯದ ಹೆಸರು 


ಪ್ರಕರಣ 
ಸಂಖ್ಯೆ 


Sc/cc/Spl.cc 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ 


ಪ್ರತಿ $ 
ಸಂಖ್ಯೆ 
Sc/cc/Spl.cc 


೯೧ 
ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 


ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
























































ನ್ಯಾಯಾಲಯ, ಮಂಡ್ಯ 











12 | ಪ್ರಧಾನ ಸಿಜೆ (ಕಿವಿ) 1082/08 970/08 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ. ಸಿವಿಲ್‌ (ಶ್ರ) ಮತ್ತು ಜೆಎಂಎಫ್‌ಸಿ 
ಬಳ್ಳಾರಿ ನ್ಯಾಯಾಲಯ, ಸಿರಗುಪ್ಪ 

13 | ಅಧಿಕ ಜಿಲ್ಲಾ ಸತ್ರ 16/06 13/06 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಬಳ್ಳಾರಿ ಜಿಲ್ಲಾ ಸತ್ರ ನ್ಯಾಯಾಲಯ, ಬಳ್ಳಾರಿ 

14 | ಜೆಎಂಎಫ್‌ಸಿ ನ್ಯಾಯಾಲಯ, 38/09 73/09 ಸಹಾಯಕ ಅಭಿಯೋಗ ನಿರ್ದೇಶಕರು, 
ಸಿಂಧನೂರು 460/09 373/09 ರಾಯಚೂರು 

65/09 66/09 

15 | ಅಧಿಕ ಜೆಎಂಎಫ್‌ಸಿ 78/09 192/09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಚಿ೦ಚೋಳಿ ಪಧಾನ ಜೆಎಂಎಫ್‌ಸಿ ನ್ಯಾಯಾಲಯ 

ಚಿಂಚೋಳಿ 

16 | ಜೆಎಂಎಫ್‌ಸಿ ನ್ಯಾಯಾಲಯ. 226/09 227/09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಂಕೇಶ್ವರ 111/09 222/09 | ಜೆಎಂಎಫ್‌ಸಿ ನ್ಯಾಯಾಲಯ, ಹುಕ್ಕೇರಿ 

54/09 55/09 

17 |ಜಿಲ್ಲಾ ಸತ್ರ ನ್ಯಾಯಾಲಯ, 26/09 17/09 ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ 
ಕೊಪ್ಪಳ ವಿಲೇವಾರಿ ನ್ಯಾಯಾಲಯ, ಕೊಪ್ಪಳ 

18 | ಜೆಎಂಎಫ್‌ಸಿ ನ್ಯಾಯಾಲಯ. 450/09 451/09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮೂಡಿಗೆರೆ ಪ್ರಧಾನ, ಜೆಎಂಎಫ್‌ಸಿ ನ್ಯಾಯಾಲಯ, 

ಮೂಡಿಗೆರೆ 

19 | ಜೆಎಂಎಫ್‌ಸಿ ನ್ಯಾಯಾಲಯ. 229/09 227/09 ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ರೋಣ 265/08 269/08 ಜೆಎಂಎಫ್‌ಸಿ ನ್ಯಾಯಾಲಯ, ಗದಗ 

54/09 301/08 
259/08 268/08 

20 | 2ನೇ ಅಪರ ಜಿಲ್ಲಾ ಸತ್ರ 176/08 154/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ತುಮಕೂರು ಜಿಲ್ಲಾ ಸತ್ರ ನ್ಯಾಯಾಲಯ, ತುಮಕೂರು 

21 | ಜಿಲ್ಲಾ ಸತ್ರ ನ್ಯಾಯಾಲಯ, 27/08 59/09 ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತಗತಿ 
ಹಾವೇರಿ ನ್ಯಾಯಾಲಯ, ಹಾವೇರಿ 

22 | ಅಪರ ಜಿಲ್ಲಾ ಸತ್ರ 146/08 7/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 


ಜಿಲ್ಲಾ ಸತ್ರ ನ್ಯಾಯಾಲಯ, ಮಂಡ್ಯ 








೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 















































ಕ್ರಸಂ ನ್ಯಾಯಾಲಯದ ಹೆಸರು ಪ್ರಕರಣ ಪ್ರತಿ ಪ್ರಕರಣ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂಖ್ಯೆ ಸಂಖ್ಯೆ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
Sc/cc/Spl.cc | Sc/cc/Spl.cc 
23 |3ನೇ ಅಪರ ಜಿಲ್ಲಾ ಮತ್ತು 100/07 218/09 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ 
ವಿಶೇಷ ಸತ್ರ ನ್ಯಾಯಾಲಯ, ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ, 
ತುಮಕೂರು ತುಮಕೂರು 
24 ತ್ವರಿತ ವಿಲೇವಾರಿ 133/08 108/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ. ರಾಯಚೂರು ಜಿಲ್ಲಾ ಸತ್ರ ನ್ಯಾಯಾಲಯ, ರಾಯಚೂರು 
25 | ವಿಶೇಷ ಸತ್ರ ನ್ಯಾಯಾಲಯ, 182/08 157/09 4ನೇ ಅಪರ ಸರ್ಕಾರಿ ಅಭಿಯೋಜಕರು, 
ಗುಲ್ಬರ್ಗಾ 160/07 141/09 4ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ, 
53/08 211/09 ಗುಲ್ಬರ್ಗಾ 
26 | ಅಪರ ಸಿಜೆ (ಕಿವಿ) 500/06 502/06 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ. ಜೆಎಂಎಫ್‌ಸಿ ನ್ಯಾಯಾಲಯ, ಹೊಸಕೋಟೆ 
ದೇವನಹಳ್ಳಿ 
27 |2ನೇ ಅಪರ ಜಿಲ್ಲಾ ಸತ್ರ 5/09 94/09 ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ 
(ವಿಶೇಷ) ನ್ಯಾಯಾಲಯ, ವಿಲೇವಾರಿ ನ್ಯಾಯಾಲಯ, ಕೋಲಾರ 
ಕೋಲಾರ 
28 . ಸಿಜೆಎಂ ನ್ಯಾಯಾಲಯ, 84/08 137/08 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ರಾಯಚೂರು ಜೆಎಂಎಫ್‌ಸಿ ನ್ಯಾಯಾಲಯ, ರಾಯಚೂರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 171 ಕೆ.ಸಿ. ಸಿದ್ದಪ್ಪ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಕಾ ಮತ್ತು ಸು ಕಾಫಿಪೋಸ ಮತ್ತು ಅಭಿಯೋಗ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 162 ಎಲ್‌ಎಜಿ 2009, ಬೆ೦ಗಳೂರು, ದಿನಾಂಕ:15ನೇ ಜನವರಿ, 2010 
ಶ್ರೀ ಗುರುಸಾಲ ಶ್ರೀನಿವಾಸಲು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 26(2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತಿಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕೋಲಾರ ಜಿಲ್ಲೆಯ ಕೆ.ಜಿ.ಎಫ್‌. ತಾಲ್ಲೂಕಿನ 
ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 173 ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೯೩ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 4 ಹೊಸಿಲಿ 2010, ಬೆ೦ಗಳೂರು, ದಿನಾಂಕ:18ನೇ ಜನವರಿ, 2010 
ಶ್ರೀ ಆಯ್‌ ಕೆ. ತಳವಾರ, ಸಹಾಯಕ ಆಡಳಿತಾಧಿಕಾರಿ, 2ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಬೆಳಗಾವಿ ರವರಿಗೆ 
ಕೆ.ಸಿ.ಎಸ್‌.ಆರ್‌. ನಿಯಮ 285 (1) (ಎ) ರನ್ವಯ ಹಾಗೂ ಅದರಡಿಯಲ್ಲಿ ವಿಧಿಸಿರುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ 
ಬರುವಂತೆ ಸ್ವ-ಇಚ್ಚಾ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 174 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 14 ಪಿಪಿಇ 2010, ಬೆಂಗಳೂರು, ದಿನಾಂಕ:19ನೇ ಜನವರಿ, 2010 
ವಿಷಯ: ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 2010ನೇ ವರ್ಷದಲ್ಲಿ ವಯೋ ನಿವೃತ್ತಿಯನ್ನು 
ಹೊಂದಲಿರುವ ಅಧಿಕಾರಿಗಳಿಗೆ ನಿವೃತ್ತಿ ಹೊಂದಲು ಅನುಮತಿ ನೀಡುವ ಬಗ್ಗೆ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು/ಅಭಿಯೋಗ ಉಪ ನಿರ್ದೇಶಕರು 
ಮತ್ತು ಆಡಳಿತಾಧಿಕಾರಿಗಳನ್ನು ಅವರ ಹೆಸರಿನ ಎದುರು (ಅಂಕಣ 4) ಸೂಚಿಸಿರುವ ದಿನಾಂಕಗಳಂದು ವಯೋ ನಿವೃತ್ತಿ 
ಹೊಂದಲು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ನಿಯಮ 95ರ ಅನುಸಾರ ಅನುಮತಿ ನೀಡಲಾಗಿದೆ. 











ಕ್ರಸಂ ಅಧಿಕಾರಿಯವರ ಹೆಸರು ಮತ್ತು ಪದನಾಮ ಜನ್ಮ ದಿನಾಂಕ ವಯೋನಿವೃತ್ತಿ ಹೊಂದುವ 
ಶ್ರೀ/ಶ್ರೀಮತಿ ದಿನಾಂಕ 
1 ಶೇಖ್‌ ಸೌಧ್‌, 15.7.1950 31.7.2010 
ಕಾನೂನು ಅಧಿಕಾರಿ (ನಿಯೋಜನೆ ಮೇರೆಗೆ) 
ಸಿಐಡಿ. ಬೆ೦ಗಳೂರು 
2 ಎಸ್‌.ಟಿ. ಕುಲಕರ್ಣಿ 10.9.1950 30.9.2010 


ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ತುಮಕೂರು 





3 ಎಲ್‌.ವಿ. ಚಟ್ನಾಳಕರ್‌, 10.10.1950 31.10.2010 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 


ಗುಲರ್ಗಾ 
ಬ 





4 ಎಸ್‌.ಎನ್‌. ಪಾಟೀಲ್‌ 2.11.1950 30.11.2010 
ಅಭಿಯೋಗ ಉಪ ನಿರ್ದೇಶಕರು, 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರ ಕಛೇರಿ, ಬೆಂಗಳೂರು 




















೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





ಕಸಂ | ಅಧಿಕಾರಿಯವರ ಹೆಸರು ಮತ್ತು ಪದನಾಮ ಜನ್ಮ ದಿನಾಂಕ ವಯೋನಿವೃತ್ತಿ ಹೊಂದುವ 
ಶ್ರೀ/ಶ್ರೀಮತಿ ದಿನಾಂಕ 
5 |ಕೆ. ರಾಘವಗೌಡ, 20.11.1950 30.11.2010 
ಆಡಳಿತಾಧಿಕಾರಿಗಳು, 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರ ಕಛೇರಿ, ಬೆಂಗಳೂರು 





6 ಶಿವರಾಮೇಗೌಡ 13.12.1950 31.12.2010 
ಆಡಳಿತಾಧಿಕಾರಿಗಳು, 

ಅಭಿಯೋಗ ಉಪ ನಿರ್ದೇಶಕರ ಕಛೇರಿ. 
ಮಂಗಳೂರು 





7 ಹೆಚ್‌.ಎಂ. ಜವಳಿ 1.1.1951 31.12.2010 
ಸರ್ಕಾರಿ ಅಭಿಯೋಜಕರು, 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 
ಬಾಗಲಕೋಟೆ 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 175 ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಕಾ ಮತ್ತು ಸು ಕಾಫಿಪೋಸ ಮತ್ತು ಅಭಿಯೋಗ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 92 ಆಸೇವ 2009, ಬೆ೦ಗಳೂರು, ದಿನಾಂಕ:21ನೇ ಜನವರಿ, 2010 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ) 
ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 














ಕ್ರಸಂ | ಅಧಿಕಾರಿಯವರ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾದ ಹುದ್ದೆ 
1 ಬಿ.ಎಫ್‌. ಪಾಟೀಲ್‌. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಸೂಪರ್‌ ಟೈಂ ಸ್ಕೇಲ್‌, ನೇಮಕಾತಿ ಯಾದಗಿರಿ ಜಿಲ್ಲೆ, ಯಾದಗಿರಿ-ಹೊಸದಾಗಿ ಸೃಜಿಸಿದ ಖಾಲಿ 
ನಿರೀಕ್ಷಣೆಯಲ್ಲಿ ಹುದ್ದೆ 
2 (ಜೆ.ಆರ್‌. ಲೋಬೋ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, 
ಆಯ್ಕೆ ಶ್ರೇಣಿ ಚಾಮರಾಜನಗರ-ಖಾಲಿ ಹುದ್ದೆಗೆ ನೇಮಿಸಲು ಇವರ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 



































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೯೫ 
ಕಸಂ | ಅಧಿಕಾರಿಯವರ ಹೆಸರು ಮತ್ತು ಪಸ್ತುತ ಹುದ್ದೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾದ ಹುದ್ದೆ 

3 ಬಿ.ಎಂ. ಹಲಗತ್ತಿ ಯೋಜನಾಧಿಕಾರಿ, ಕರ್ನಾಟಕ ಬಾಲವಿಕಾಸ ಅಕಾಡಮಿ, 
ಹಿರಿಯ ಶ್ರೇಣಿ, ಧಾರವಾಡ-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ 

ನೀಡಿದೆ. 
4 (ಜಿ.ಸಿ. ರಾಜಶೇಖರ್‌, ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಮಾಹಿತಿ ತಂತ್ರಜ್ಞಾನ 
ಹಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ಮತ್ತು ಜೈವಿಕ ತಂತ್ರಜ್ಞಾನ ಸೇವೆಗಳು, ಬೆ೦ಗಳೂರು ಹುದ್ದೆಗೆ 
ಶ್ರೀ ಬಿ.ಎಸ್‌. ಶೇಖರಪ್ಪ ಇವರ ವರ್ಗಾವಣೆಯಿಂದ ತೆರವಾದ 

ಸ್ಥಾನದಲ್ಲಿ 

ಭಾಗ-1 


ಶ್ರೀ ಬಿ.ಸಿ. ಚಂದ್ರಶೇಖರ್‌, ಕೆ.ಎ.ಎಸ್‌ ಅಧಿಕಾರಿ, ಜವಳಿ ಆಯುಕ್ತರ ಪತ್ರಾಂಕಿತ ಸಹಾಯಕರು, ಬೆಂಗಳೂರು ಇವರಿಗೆ 
ಅಧಿಸೂಚನೆ ಸಂಖ್ಯೆಸಿಆಸುಇ 92 ಆಸೇವ 2009 ದಿನಾಂಕ:12.1.09 ರಲ್ಲಿ ಆಯ್ಕೆ ಶ್ರೇಣಿ ವೃಂದದಿಂದ ಸೂಪರ್‌ ಟೈಂ ಸ್ಕೇಲ್‌ 
ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದ್ದು, ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಯನ್ನು ಸೂಪರ್‌ ಟೈಂ ಸ್ಕೇಲ್‌ ವೃಂದಕ್ಕೆ 
ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 176 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 16 ಎಸ್‌ಐಎಸ್‌ 2010, ಬೆಂಗಳೂರು, ದಿನಾಂಕ:25ನೇ ಜನವರಿ, 2010 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 162 ಎಸ್‌ಎಂಇ 2009, ದಿನಾಂಕ:5.12.2009ರ ಮುಂದುವರಿಕೆಯಲ್ಲಿ ಶ್ರೀಮತಿ 
ವತ್ಸಲ ವತ್ತ, ಭಾ.ಆ.ಸೇ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 
ಬೆಂಗಳೂರು ಇವರಿಗೆ ದಿನಾಂಕ:14.1.2010 ರಿಂದ 25.1.2010 ರವರೆವಿಗೆ (ಉದಿಸೇ) ಒಟ್ಟು 12 ದಿನಗಳ ಪರಿವರ್ತಿತ 
ರಜೆಯನ್ನು ವೈದ್ಯಕೀಯ ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ ಹಾಗೂ ರಜೆಯ ಕೊನೆಯಲ್ಲಿ ದಿನಾಂಕ:26.1.2010 ರಂದು 
ಬರುವ ಸಾರ್ವತ್ರಿಕ ರಜೆಯನ್ನು ಸಹ ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 177 ಕೆ.ಜೆ .ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-1) 
ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 42 ಸಅಸೇ 2010, ಬೆಂಗಳೂರು, ದಿನಾಂಕ:21ನೇ ಜನವರಿ, 2010 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 350 ಸಅಸೇ 2009, ದಿನಾಂಕ:2.7.2009 ಹಾಗೂ ತಿದ್ದೋಲೆ ಸಂಖ್ಯೆಸಿಆಸುಇ 
350 ಸಅಸೇ 2009, ದಿನಾಂಕ:6.7.2009ರಲ್ಲಿನ ಮರುಸ್ಥಳನಿಯುಕ್ತಿ ಆದೇಶದಲ್ಲಿ ಶ್ರೀಮತಿ ಜಿ.ಎಸ್‌. ಪ್ರಸೀಲಾ ಕುಮಾರಿ, 
ಸಿವಿಲ್‌ ಜಡ್ಜ್‌ ಇವರನ್ನು “ಸಹಾಯಕ ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ” ಸಂಸದೀಯ 


೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ ಎಂಬುದರ ಬದಲಾಗಿ “ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪಕಾರ್ಯದರ್ಶಿ” ಎಂದು ದಿನಾಂಕ:2.7.2009 ರಿಂದಲೇ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 178 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ/93:ವಾಪ್ರಸಿ:2009, ಬೆಂಗಳೂರು, ದಿನಾಂಕ:21ನೇ ಜನವರಿ, 2010 
ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) (ಸಾಮಾನ್ಯ) 
ನಿಯಮಗಳು 2006 ಹಾಗೂ ತಿದ್ದುಪಡಿ ನಿಯಮಗಳು 2007ರಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ 
ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ತನ್ನ ಅಧಿಸೂಚನೆ PSC 70 RTB 2007 
ದಿನಾಂಕ:13.8.2009ರ ಅಧಿಸೂಚನೆಯಲ್ಲಿ ಆಯ್ಕೆ ಮಾಡಿದ್ದು, ಈ ಕೆಳಕಂಡ ಎಂಟು ಅಭ್ಯರ್ಥಿಗಳನ್ನು ವಾರ್ತಾ ಇಲಾಖೆಯಲ್ಲಿ 
ಸಹಾಯಕ ನಿರ್ದೇಶಕರು ಹಾಗೂ ಜಿಲ್ಲಾ ವಾರ್ತಾಧಿಕಾರಿಗಳ ಹುದ್ದೆಗೆ ರೂ. 10800-20025 ರ ವೇತನ ಶ್ರೇಣಿಯಲ್ಲಿ 
ಪ್ರೊಬೇಷನ್‌ ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿದೆ. 








ಕ್ರಸಂ ಅಭ್ಯರ್ಥಿಯ ಹೆಸರು ಜನ್ಮ ದಿನಾಂಕ ಮೀಸಲಾತಿ 
1 ರವಿರಾಜ್‌ ಹೆಚ್‌.ಜಿ. ಸನ್‌ ಆಫ್‌ ಹೆಚ್‌.ಕೆ. 14.6.1979 ಸಾಮಾನ್ಯ ವರ್ಗ/ಪ್ರವರ್ಗ 1 
ಗೋಪಾಲ, 


ನಂ. 36, ವಿದ್ಯಾರಣ್ಯಪುರಂ ಅಂಚೆ, 
ವಡೆಯರಹಳ್ಳಿ ಲೇಔಟ್‌, ಲಕ್ಷ್ಮೀಪುರ ಅಡರ 
ಬೆಂಗಳೂರು-560097 


Lab 





2 ಖಾದರ್‌ ಷಾ ಬಿ.ಎ. 1.6.1978 ಸಾಮಾನ್ಯ ವರ್ಗ 
ಸಿದ್ದಿಕ್‌ ಮಂಜಿಲ್‌, ಅಂಗಾರ ಗುಂಡಿ, ಬೈಕಂಪಾಡಿ ಅಂಚೆ 
ಮಂಗಳೂರು-575 011 





3 | ಮಹೇಶ್‌ ಎನ್‌.ಎಸ್‌. 01.11.1980 ಪ್ರವರ್ಗ-3ಎ 
ಸನ್‌ಆಫ್‌ ಸೋಮಣ್ಣ ಎನ್‌.ಎ. ನಂ. 6158, 2ನೇ 
ಮುಖ್ಯರಸ್ತೆ 5ನೇ ಅಡ್ಡರಸ್ತೆ ಆಲನಹಳ್ಳಿ ಲೇಔಟ್‌, 
ಮೈಸೂರು-570011 

4 ಗಿರೀಶ್‌ ಎಲ್‌.ಪಿ. 28.4.1981 ಪ್ರವರ್ಗ-3ಬಿ 





ಕೇರಾಫ್‌ ಶಿವಮಾದಪ್ಪ, ಎಂ. 
ನಂ. 1598, ಲಕ್ಷ್ಮೀನಿವಾಸ, 4ನೇ ಅಡ್ಡರಸ್ತೆ ಹೊಸಕೇರಿ, 
ಕೆ.ಆರ್‌. ಮೊಹಲ್ಲಾ, ಮೈಸೂರು 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೯೭ 





ಕ್ರಸಂ ಅಭ್ಯರ್ಥಿಯ ಹೆಸರು ಜನ್ಮ ದಿನಾಂಕ ಮೀಸಲಾತಿ 
ದ್ರಿ ಹಿಮಂತ ರಾಜು ಜೈ. 22.12.1975 ಸಾಮಾನ್ಯ ವರ್ಗ/ ಪರಿಶಿಷ್ಟ 
ಕೇರಾಫ್‌ 146,6ನೇ ಅಡ್ಡ ರಸ್ತೆ ಜಾತಿ/ಗ್ರಾಮೀಣ 


17ನೇ ಮುಖ್ಯರಸ್ತೆ, ಫ್ರೀಡಮ್‌ ಫೈಟರ್ಸ್‌ 
ಕಾಲೋನಿ, ಮಹಾಲಕ್ಷ್ಮೀಪುರಂ, ಬೆಂಗಳೂರು-560 058 





6 ರಾಜು ಆರ್‌. 22.7.1979 ಪ್ರವರ್ಗ 2 ಎ/ಗ್ರಾಮೀಣ 
ಸನ್‌ಆಫ್‌ ರಾಚೇಗೌಡ, ಉಗನಿಯಾ ಹಳ್ಳಿ, ಪಾಳ್ಯ ಅಂಚೆ, 
ಕೊಳ್ಳೇಗಾಲ ತಾ: ಚಾಮರಾಜನಗರ ಜಿಲ್ಲೆ-571 484 

7 (ಕವನ ಕೆ.ಎನ್‌. 24.6.1978 ಸಾಮಾನ್ಯ ವರ್ಗ/ಮಹಿಳಾ 
ನಂ. 158/5, 9ನೇ ಅಡ್ಡರಸ್ತೆ, 

2ನೇ ಮಹಡಿ, 3ನೇ ಬ್ಲಾಕ್‌, ತ್ಯಾಗರಾಜನಗರ, 
ಬೆ೦ಗಳೂರು-560 028 








$ ಸಂಕಪ್ಪ ಲಮಾಣಿ, 1.6.1975 ಪರಿಶಿಷ್ಟ ಜಾತಿ/ ಗ್ರಾಮೀಣ 
ಕೇರಾಫ್‌ ಆರ್‌.ಬಿ. ಚೌವ್ಹಾಣ, ಮನೆ ನಂ. 92, 2ನೇ 
ಅಡ್ಡರಸ್ತೆ, ಗಮನಗಟ್ಟ ರಸ್ತೆ, ನವನಗರ, ಹುಬ್ಬಳ್ಳಿ-580- 025 
ಸದರಿ ಅಭ್ಯರ್ಥಿಗಳ ನೇಮಕಾತಿ ಕೇವಲ ತಾತ್ಕಾಲಿಕವಾದುದರಿಂದ ಒಂದು ತಿಂಗಳ ಸೂಚನಾ ಪತ್ರ ನೀಡುವ 
ಮೂಲಕ ಅವರನ್ನು ಕೆಲಸದಿಂದ ವಿಮುಕ್ತಿಮಾಡಲು ಅವಕಾಶವಿದೆ. ಎರಡು ವರ್ಷಗಳ ಅವಧಿಯವರೆಗೆ ಅವರು ಪ್ರೊಬೇಷನರ್‌ 
ಗಳಾಗಿರುವರು. ಅವರು ಪ್ರೊಬೇಷನರಿ ಅವಧಿಯಲ್ಲಿ ಕನ್ನಡ ಭಾಷೆ ಮತ್ತು ಈ ಕೆಳಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗತಕ್ಕದ್ದು. 

1) ಅಕೌಂಟ್ಸ್‌ ಹೈಯರ್‌ 

2) ಜನರಲ್‌ ಲಾ ಭಾಗ-1 ಮತ್ತು 2 

ಈ ಅಭ್ಯರ್ಥಿಗಳ ನೇಮಕಾತಿಯು ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅಪೀಲ್‌ (ಸಿವಿಲ್‌) ಸಂಖ್ಯೆ 
232/99 ರ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. 

ಸದರಿ ಅಭ್ಯರ್ಥಿಗಳ ನೇಮಕಾತಿಯು ಸರ್ಕಾರದ ಆದೇಶ ಸಂಖ್ಯೆ.ಎಫ್‌ಡಿ (ವಿಶೇಷ)/04/ಪಿಇಟಿ/2005 
ದಿನಾಂಕ:31.3.2006ರ ಆದೇಶದಲ್ಲಿ ವಿಧಿಸಿರುವ ಅಂಶದಾಯಕ ವಿಶ್ರಾಂತಿ ವೇತನ ಯೋಜನೆಯ ಷರತ್ತಿಗೆ ಒಳಪಟ್ಟಿರುತ್ತದೆ. 

ನೇಮಕಗೊಂಡ ಅಭ್ಯರ್ಥಿಗಳು, ನಿರ್ದೇಶಕರು, ವಾರ್ತಾ ಇಲಾಖೆ, ವಾರ್ತಾ ಸೌಧ, ನಂ. 17, ಇನ್‌ ಫೆಂಟ್ರಿ ರಸ್ತೆ 
(ಭಗವಾನ ಮಹಾವೀರರಸ್ತ್ರೆ ಬೆಂಗಳೂರು-560 001 ಇಲ್ಲಿ ಈ ಅಧಿಸೂಚನೆ ಹೊರಡಿಸಿದ 15 (ಹದಿನೈದು) ದಿವಸಗಳ ಒಳಗೆ 
ಕೆಲಸಕ್ಕೆ ಹಾಜರಾಗತಕ್ಕದ್ದು. 

ಸದರಿ ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಬಗ್ಗೆ ಕಾರ್ಯಕ್ರಮವನ್ನು ಲಗತ್ತಿಸಿರುವ ಅನುಬ೦ಧ-2ರಲ್ಲಿ ಸೂಚಿಸಿದಂತೆ 
ನಿರ್ದೇಶಕರು, ವಾರ್ತಾ ಇಲಾಖೆ ಇವರು ವ್ಯವಸ್ಥೆ ಮಾಡುವರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 




















ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 


೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





ಅನುಬಂಧ-1 
(ಅಧಿಸೂಚನೆ ಸಂಖ್ಯೆ-ಕಸಂವಾಪ್ರ:93:ವಾಪ್ರಸಿ:2009:ದಿನಾಂಕ:21.1.2010) 
(ತರಬೇತಿ ಕಾರ್ಯಕ್ರಮ ಪಟ್ಟಿ) 
















































































ಕ್ರಸಂ ತರಬೇತಿಯ ಸ್ಥಳ ತರಬೇತಿಯ ಅವಧಿ 
1 |ವಾರ್ತಾಇಲಾಖೆ ನಿರ್ದೇಶಕರ ಕಛೇರಿ 
ಎ) ಆಡಳಿತ ವಿಭಾಗ 1 ವಾರ 
ಬಿ) ಲೆಕ್ಕಪತ್ರ ವಿಭಾಗ 1 ವಾರ 
ಸಿ) ಕ್ಷೇತ್ರ ಪ್ರಚಾರ ವಿಭಾಗ 1 ವಾರ 
ಡಿ) ಸುದ್ದಿ ಮತ್ತು ಪತ್ರಿಕಾ ವಿಭಾಗ 1 ವಾರ 
ಇ) ಪ್ರಕಟಣಾ ವಿಭಾಗ 1 ವಾರ 
ಎಫ್‌) ಛಾಯಾ ಚಿತ್ರ ಶಾಖೆ ಮತ್ತು ಚಲನಚಿತ್ರ ಘಟಕ 1 ವಾರ 
ಜಿ) ವಾಣಿಜ್ಯ ಪ್ರಚಾರ ಶಾಖೆ 1 ವಾರ 
2 (ಸಹಾಯಕ ನಿರ್ದೇಶಕರು/ಹಿರಿಯ ಸಹಾಯಕ ನಿರ್ದೇಶಕರ ಕಛೇರಿಗಳು 3 ವಾರ 
3 (ದೂರದರ್ಶನ ಕೇಂದ್ರ 1ವಾರ 
4 | ಆಕಾಶವಾಣಿ 1 ವಾರ 
5 |ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ 
ಪಿ.ಐ.ಬಿ 
ಡಿ.ಎ.ವಿ.ಪ 
ಸಂಗೀತ ನಾಟಕ ವಿಭಾಗ 2 ವಾರ 
ಫಿಲಂ ಡಿವಿಜನ್‌ 
ಸೆನ್ಷಾರ್‌ ಮಂಡಳಿ 
ಕ್ಷೇತ್ರ ಪ್ರಚಾರ 
ಪ್ರಕಟಣಾ ವಿಭಾಗ 
6 | ಜಾಹೀರಾತು ಸಂಸ್ಥೆಗಳು/ಪತ್ರಿಕಾಲಯಗಳು 1 ವಾರ 
7 | ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು ಇಲ್ಲಿ ಗೆಜೆಟೆಡ್‌ ಪೊಬೇಷನರ್ಸ್‌ 8 ವಾರ 
ಗಳಿಗೆ ನೀಡುವ ತರಬೇತಿ 
8 | ಕೇಂದ್ರ ಕಛೇರಿಯಲ್ಲಿ ಯೋಜನಾ ವರದಿ ತಯಾರಿಸುವುದು 1 ವಾರ 
9 | ಟಾನ್ಷಿಟ್‌ ವೇಳೆ 1 ವಾರ 
ಒಟ್ಟು 25 ವಾರ 














ತರಬೇತಿ ಅವಧಿಯಲ್ಲಿ ಜಿಲ್ಲಾ ವಾರ್ತಾ ಕಛೇರಿಯಲ್ಲಿ ಪ್ರೊಬೇಷನರ್‌ಗಳಿಗೆ ತರಬೇತಿಗಾಗಿ ಒಂದು ವಿವರವಾದ 
ವರದಿಯನ್ನು ತಯಾರಿಸಲು ನಿರ್ದೇಶಕರು, ವಾರ್ತಾ ಇಲಾಖೆ, ಬೆ೦ಗಳೂರು ಇವರು ವಹಿಸಿಕೊಡುವುದು ಹಾಗೂ ಯೋಜನಾ 
ವರದಿಯನ್ನು ಪ್ರೊಬೇಷನ್‌ ಅಧಿಕಾರಿಗಳು ಇಲಾಖೆಯ ಕೇಂದ್ರ ಕಛೇರಿಯಲ್ಲಿ ತರಬೇತಿ ಹೊಂದುವಾಗ ತಯಾರಿಸುವುದು. 
ಎಸ್‌. ನಾರಾಯಣಪ್ಪ 
ಪಿ.ಆರ್‌. 179 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೯೯ 





ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ವಿಷಯ : ವಿಧಾನ ಸಭೆ ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿ 
ಕೋದಂಡರಾಮ್‌ (ಪ್ರಸ್ತುತ ನಿವೃತ್ತ ಇವರಿಗೆ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡುವ ಬಗ್ಗೆ 
ಓದಲಾಗಿದೆ: 1 ಆದೇಶ ಸಂಖ್ಯೆಕವಿಸಸ/ಆ-1/53/ಇವಿ/2006, ದಿನಾಂಕ:20.4.2006 
2 ಆದೇಶ ಸಂಖ್ಯೆಕವಿಸಸ/ಆ-1/147/ಆ.ಮು/2006, ದಿನಾಂಕ:29.12.2006 
3 ಶ್ರೀ ಸಿ. ಕೋದಂಡರಾಮ್‌, ನಿವೃತ್ತ ಅಧೀನ ಕಾರ್ಯದರ್ಶಿ ಇವರ ಮನವಿ ಪತ್ರ 
ದಿನಾ೦ಕ:26.2.2009. 
ಪ್ರಸ್ತಾವನೆ: 

2003ನೇ ಸಾಲಿನ ವೃಂದ ಮತ್ತು ನೇಮಕಾತಿ ನಿಯಮಗಳು ಜಾರಿಗೆ ಬಂದಾಗ ಕೆಲವು ಉಪ ಕಾರ್ಯದರ್ಶಿ 
ಹುದ್ದೆಗಳು ಖಾಲಿಯಾಗಿದ್ದು, ಅವುಗಳನ್ನು ಅಧೀನ ಕಾರ್ಯದರ್ಶಿಗಳಿಗೆ ಬಡ್ತಿ ನೀಡುವ ಮೂಲಕ ಭರ್ತಿ ಮಾಡುವ 
ಸಂದರ್ಭದಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಯ ಸೇವಾ ಜೇಷ್ಠತೆಯಲ್ಲಿ ಎರಡನೆಯವರಾಗಿದ್ದ ಶ್ರೀ ಸಿ. ಕೋದಂಡರಾಮ, 
ಇವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇದೆಯೆಂದು ಮುಂಬಡ್ತಿಯ ಪ್ರಸ್ತಾವನೆಗೆ ಪರಿಗಣಿಸಿರುವುದಿಲ್ಲ. 

ಶ್ರೀ ಸಿ. ಕೋದಂಡರಾಮ್‌, ನಿವೃತ್ತ ಅಧೀನ ಕಾರ್ಯದರ್ಶಿಯವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸುವ 
ಸಲುವಾಗಿ 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳ ನಿಯಮ 
11ರ ಮೇರೆಗೆ ದೋಷಾರೋಪಣಾ ಪಟ್ಟಿಯನ್ನು ದಿನಾಂಕ:28.2.2004 ರಂದು ಜಾರಿಗೊಳಿಸಲಾಗಿತ್ತು ಸದರಿ ಅಧಿಕಾರಿಯವರ 
ಇಲಾಖಾ ವಿಚಾರಣೆಗೆ ಸಂಬಂಧಿಸಿದಂತೆ ಕಾನೂನು ಇಲಾಖೆಯ ಅಭಿಪ್ರಾಯವನ್ನು ಪಡೆಯಲಾಗಿರುತ್ತದೆ. ಕಾನೂನು 
ಇಲಾಖೆಯ ಅಭಿಪ್ರಾಯವನ್ನು ಗಮನದಲ್ಲಿಟ್ಟುಕೊಂಡು ಶ್ರೀ ಸಿ. ಕೋದಂಡರಾಮ್‌, ನಿವೃತ್ತ ಅಧೀನ ಕಾರ್ಯದರ್ಶಿ ಇವರ 
ವಿರುದ್ಧ ಜಾರಿಗೊಳಿಸಲಾದ ಆರೋಪಗಳ ಬಗ್ಗೆ ಶ್ರೀ ಎಸ್‌.ಬಿ. ಪಾಟೀಲ್‌ ಅಂದಿನ ಅಪರ ಕಾರ್ಯದರ್ಶಿ, ಕವಿಸಸ. ಇವರನ್ನು 
ವಿಚಾರಣಾಧಿಕಾರಿಯಾಗಿ ಕ್ರ.ಸಂ. (1ರಲ್ಲಿ ಓದಲಾಗಿರುವ ಆದೇಶದಲ್ಲಿ ನೇಮಿಸಲಾಗಿತ್ತು. 

ವಿಚಾರಣಾಧಿಕಾರಿಯವರು ವಿಚಾರಣೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಿದ್ದು, ಆರೋಪಿತ ಅಧಿಕಾರಿಯವರ ವಿರುದ್ದ 
ಮಾಡಲಾಗಿದ್ದ ಎಲ್ಲಾ ಆರೋಪಗಳು ಸ್ಪಷ್ಟವಾದ ಸಾಕ್ಷ್ಯಧಾರಗಳು/ದಾಖಲೆಗಳು/ಕಾಗದ ಪತ್ರಗಳು ಲಭ್ಯವಲ್ಲದಿರುವುದರಿಂದ 
ಆರೋಪಗಳು ಸಾಬೀತಾಗಿರುವುದಿಲ್ಲವೆಂದು ವಿಚಾರಣಾಧಿಕಾರಿಯವರು ವರದಿ ಸಲ್ಲಿಸಿದ್ದು, ಸದರಿ ವರದಿಯನ್ನು ಶಿಸ್ತು 
ಪ್ರಾಧಿಕಾರವು ಅಂಗೀಕರಿಸಿ ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಾವಳಿಗಳು 2003ರಡಿಯಲ್ಲಿನ ನಿಯಮ 8 ಮತ್ತು ಅನುಸೂಚಿ 2ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶೀ 
ಸಿ. ಕೋದಂಡರಾಮ್‌, ನಿವೃತ್ತ ಅಧೀನ ಕಾರ್ಯದರ್ಶಿ ಇವರನ್ನು ಅವರ ವಿರುದ್ಧ ಜಾರಿಗೊಳಿಸಲಾಗಿದ್ದ ಆರೋಪಗಳಿಂದ 
ಕಸಂ. (2)ರಲ್ಲಿ ಓದಲಾಗಿರುವ ಆದೇಶದನ್ವಯ ಮುಕ್ತಗೊಳಿಸಿರುತ್ತದೆ. 

ಈ ಹಿನ್ನೆಲೆಯಲ್ಲಿ ಶ್ರೀ ಸಿ. ಕೋದಂಡರಾಮ್‌, ನಿವೃತ್ತ ಅಧೀನ ಕಾರ್ಯದರ್ಶಿ, ಇವರು ಇಲಾಖಾ ವಿಚಾರಣೆಯ 
ಪ್ರಯುಕ್ತ ತಮ್ಮ ಸೇವಾ ಜೇಷ್ಠತೆಯನ್ನು ಪರಿಗಣಿಸದೆ ತಮಗಿಂತ ಕಿರಿಯರಾದ 4 ಜನ ಅಧೀನ ಕಾರ್ಯದರ್ಶಿಗಳಿಗೆ 
ದಿನಾಂಕ:4.3.2006ರಂದು ಉಪ ಕಾರ್ಯದರ್ಶಿ ಹುದ್ದೆಗಳಿಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿರುತ್ತದೆ. ಹಾಗೂ ಶ್ರೀ ಎಸ್‌. 
ಬಸವರಾಜು ಎಂಬುವವರು ದಿನಾಂಕ:30.6.2008ರಂದು ನಿವೃತ್ತಿಯಾಗಿದ್ದು, ಈ ಸಚಿವಾಲಯದಿಂದ ದಿನಾಂಕ:16.12.2008 
ರಂದು ಹೊರಡಿಸಲಾದ ಅಧಿಕೃತ ಜ್ಞಾಪನಪತ್ರದ ರೀತ್ಯಾ ಸದರಿ ಅಧಿಕಾರಿಯವರಿಗೆ ದಿನಾಂಕ:4.3.2004ರಿಂದ 
ಅನ್ವಯವಾಗುವಂತೆ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿರುವಂತೆ ತಮಗೆ ಇಲಾಖಾ ವಿಚಾರಣೆಯ 


೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





ಆರೋಪಗಳಿಂದ ಮುಕ್ತಗೊಳಿಸಿರುವ ಕಾರಣ ತಮಗೂ ನಿಯಮಾವಳಿಗಳ ರೀತ್ಯ ದಿನಾಂಕ:4.3.2004 ರಿಂದ 
ಅನ್ವಯವಾಗುವಂತೆ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಿ ಅದಕ್ಕನುಗುಣವಾಗಿ ವೇತನವನ್ನು 
ನಿಗದಿಪಡಿಸಬೇಕೆಂದು ಕ್ರಸಂ (3)ರಲ್ಲಿನ ಮನವಿಯಲ್ಲಿ ಕೋರಿರುತ್ತಾರೆ. 

ಶ್ರೀ ಸಿ. ಕೋದಂಡರಾಮ್‌ ನಿವೃತ್ತ ಅಧೀನ ಕಾರ್ಯದರ್ಶಿ ಇವರ ಮನವಿಯನ್ನು ಪರಿಶೀಲಿಸಿ, 1978ರ ಕರ್ನಾಟಕ 
ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ) ನಿಯಮಾವಳಿಗಳ ನಿಯಮ 2 (1)(8)ರನ್ವಯ ಸದರಿಯವರಿಗೆ ದಿನಾಂಕ:4.3.2004ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಉಪ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡಿ ಇದರಿಂದ ಲಭ್ಯವಾಗುವ 
ವೇತನವನ್ನು ಪಾವತಿಸಲು ಹಾಗೂ ಅವರ ನಿವೃತ್ತಿ ವೇತನ ಹಾಗೂ ಇತರೆ ಸೌಲಭ್ಯಗಳನ್ನು ಪರಿಷ್ಕರಿಸಲು ಮಾನ್ಯ 
ಸಭಾಧ್ಯಕ್ಷರವರು ಅನುಮೋದಿಸಿರುತ್ತಾರೆ. 

ಆದೇಶ ಸಂಖ್ಯೆ:ಕವಿಸಸ/ಆ-1/18/ಸ್ಥಾಮು/2010, ಬೆಂಗಳೂರು, ದಿನಾಂಕ:20ನೇ ಜನವರಿ, 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಶೀ ಸಿ. ಕೋದಂಡರಾಮ್‌ ನಿವೃತ್ತ ಅಧೀನ ಕಾರ್ಯದರ್ಶಿ ಇವರಿಗೆ 1978ರ ಕರ್ನಾಟಕ ನಾಗರೀಕ 
ಸೇವಾ (ವೇತನ, ಮುಂಬಡ್ತಿ ಹಾಗೂ ಪಿಂಚಣಿ ವಿನಿಯಮನ) (ಆರ್‌.ಪಿ.ಪಿ.ಪಿ.) ನಿಯಮಾವಳಿಗಳ ನಿಯಮ 2(1(ಖ) 
ರನ್ವಯ ಪೂರ್ವಾನ್ವಯವಾಗುವಂತೆ ಅಂದರೆ ದಿನಾಂಕ:4.3.2004 ರಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 10620- 
260-10880-320-13440-380-14960ರಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲು ಹಾಗೂ 
ದಿನಾಂಕ:31.5.2006ರಂದು ಅವರು ನಿವೃತ್ತರಾಗಿರುವುದರಿಂದ ದಿನಾಂಕ:4.3.2004 ರಿಂದ 315.2006ರವರೆಗೆ ಉಪ 
ಕಾರ್ಯದರ್ಶಿ ಹುದ್ದೆಯ ವೇತನ ಪಾವತಿಸಲು ಆದೇಶಿಸಿದೆ. 


ಸಭಾಧ್ಯಕ್ಷರ ಆದೇಶಾನುಸಾರ 
ಪಿ.ಆರ್‌. 180 ಹೆಚ್‌.ಎಂ. ಭಾರತೇಶ್‌ 
ಪ್ರಧಾನ ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಮಂಡಲ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಐಟಿಡಿ 3 ಡಿಐಎಸ್‌ 2010, ಬೆಂಗಳೂರು, ದಿನಾಂಕ:25ನೇ ಜನವರಿ, 2010 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಸಿಆಸುಇ 92 ಆಸೇವ 2009, ದಿನಾಂಕ:21.1.2010ರಲ್ಲಿ ಕರ್ನಾಟಕ ಜೈವಿಕ ತಂತ್ರಜ್ಞಾನ 
ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು, ಈ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾಗಿದ್ದ ಶ್ರೀ ಬಿ.ಎಸ್‌. ಶೇಖರಪ್ಪ 
ಕೆ.ಎ.ಎಸ್‌ ಆಯ್ಕೆ ಶ್ರೇಣಿ ಇವರ ಹುದ್ದೆಗೆ ಶ್ರೀ ಜಿ.ಸಿ. ರಾಜಶೇಖರ್‌, ಹಿರಿಯ ಶ್ರೇಣಿ ಇವರನ್ನು ವರ್ಗಾಯಿಸಲಾಗಿರುವುದನ್ನು 
ಅನುಸರಿಸಿ, ಸದರಿಯವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ 
ಸೇವೆಗಳು, ಬೆಂಗಳೂರು ಈ ಸಂಸ್ಥೆಯಲ್ಲಿನ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗೆ ಮರುನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 181 ಎಂ.ವಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೧೦೧ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 93 ಅಪಸೇ 2009, ಬೆಂಗಳೂರು, ದಿನಾಂಕ:22ನೇ ಜನವರಿ, 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಅಪಜೀ 31 ಅಪಸೇ 2008, ದಿನಾಂಕ:1.10.2008ನ್ನು ಮಾರ್ಪಡಿಸಿ ಅಧಿಸೂಚನೆ 
ಸಂಖ್ಯೆ ಅಪಜೀ 133 ಅಪಸೇ 2006 (1), ದಿನಾಂಕ:27.1.2007 ರ ಭಾಗ-1 ರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 
ವೃಂದದಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ (ರಾಜ್ಯ ಅರಣ್ಯ ಸೇವೆ) ವೃಂದಕ್ಕೆ ಬಡ್ತಿ ನೀಡಲಾದ ಅಧಿಕಾರಿಗಳ ಪೈಕಿ ಈ 
ಕೆಳಕಂಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಅವರ ಹೆಸರಿನ ಮುಂದೆ ನಮೂದಿಸಲಾಗಿರುವ ಹಾಗೂ ಅವರಿಗಿಂತ 
ಸೇವೆಯಲ್ಲಿ ಕಿರಿಯರಾದ ಅಧಿಕಾರಿಗಳು ಬಡ್ತಿ ಹೊಂದಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾ೦ಕದಿ೦ದ ಜಾರಿಗೆ 
ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 60ರನ್ವಯ ನಿದರ್ಶನಾತ್ಮಕ ಸ್ಥಾನಪನ್ನ 
ಪದೋನ್ನತಿಯನ್ನು (Proforma Promotion) ನೀಡಲಾಗಿದೆ. 











ಕ್ರಸಂ ಅಧಿಕಾರಿಗಳ ಹೆಸರು ಸೇವೆಯಲ್ಲಿ ಇವರಿಗಿಂತ ಕಿರಿಯರಾದ ಅಧಿಕಾರಿಯ ಹೆಸರು ಹಾಗೂ ಬಡ್ತಿ 
ಹೊಂದಿದ ಹುದ್ದೆಯಲ್ಲಿ ಸದರಿಯವರು ಕಾರ್ಯವರದಿ ಮಾಡಿಕೊಂಡ 
ದಿನಾಂಕ 
1 ಶ್ರೀ ಜಿ.ಜಿ. ನಾಯಕ್‌ ಶ್ರೀ ಜೆ.ಎನ್‌. ಪಾಟೀಲ್‌ 
ದಿನಾ೦ಕ:27.1.2007 
2 |ಶ್ರೀ ವಿ.ಎಲ್‌. ರಿತ್ತಿಮರಿಯಣ್ಣನವರ್‌ |ಶ್ರೀ ಡಿ.ಸಿ. ನಾರಾಯಣ ಮೂರ್ತಿ 
ದಿನಾ೦ಕ:27.1.2007 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 182 ವಡಗಾವೆ ಬಸವರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಅಪಜೀ 128 ಅಪಸೇ 2009, ಬೆಂಗಳೂರು, ದಿನಾಂಕ:18ನೇ ಜನವರಿ, 2010 
ಅರಣ್ಯ ಇಲಾಖೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 32 ರಡಿ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ ವೃಂದದಲ್ಲಿ ಸ್ವತಂತ್ರ ಪ್ರಭಾರದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ 29 ವಲಯ ಅರಣ್ಯ 
ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ವೇತನ ಬಡ್ತಿ ಮತ್ತು ಪಿಂಚಣಿಗಳ ಕ್ರಮಬದ್ಧತೆ) ನಿಯಮಗಳು 1978 ನಿಯಮ 
2(3) ರನ್ವಯ ಕಾಲಂ 5ರಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಿಂದ ಪೂರ್ವಾನ್ವಯವಾಗಿ ಜಾರಿಗೆ 
ಬರುವಂತೆ (ವೇತನ ಶ್ರೇಣಿ) ರೂ. 14,050-25050-) ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, 
ಪ್ರಸ್ತುತ ಅವರುಗಳು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 








ಕ್ರಸಂ ಸಹಾಯಕ ಅರಣ್ಯ ವಲಯ ಅರಣ್ಯ ಸ್ವತಂತ್ರ ಪ್ರಭಾರದ ಸ್ಥಾನಪನ್ನ ಬಡಿಗೆ 
ಸಂರಕ್ಷಣಾಧಿಕಾರಿಗಳ ಹೆಸರು ಅಧಿಕಾರಿ ವೃಂದದ ಮೇಲೆ ನೇಮಿಸಿದ ದೊರೆತ ಅರ್ಹತಾ 
(ಶ್ರೀಯುತರು) ಜೇಷ್ಠತಾ ಕ್ರಮಾಂಕ ದಿನಾಂಕ ದಿನಾಂಕ 
1 ಪುಟ್ಟಣ್ಣ ಎಂ. 842 31.3.2005 11.3.2008 











































































































೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 

ಕ್ರಸಂ ಸಹಾಯಕ ಅರಣ್ಯ ವಲಯ ಅರಣ್ಯ ಸ್ವತಂತ್ರ ಪ್ರಭಾರದ ಸ್ಥಾನಪನ್ನ ಬಡಿಗೆ 

ಸಂರಕ್ಷಣಾಧಿಕಾರಿಗಳ ಹೆಸರು ಅಧಿಕಾರಿ ವೃಂದದ ಮೇಲೆ ನೇಮಿಸಿದ ದೊರೆತ ಅರ್ಹತಾ 

(ಶ್ರೀಯುತರು) ಜೇಷ್ಠತಾ ಕ್ರಮಾಂಕ ದಿನಾಂಕ ದಿನಾಂಕ 

2 ಭಟ್‌ ಕೆ.ವಿ. 843 31.3.2005 20.3.2008 
3 ಕುಲ್ಲಪ್ಪ ಸಿಂಧಗಿ 844 31.3.2005 20.3.2008 
4 ಕೇಶವ ಎಸ್‌.ಆರ್‌. 845 31.3.2005 20.3.2008 
5 ಕುಮಾರ್‌ ಕೆ.ಪಿ 857 25.10.2005 29.5.2008 
6 ಕಣಿಗಲ್‌ ಎಂ.ಡಿ 859 25.10.2005 29.5.2008 
7 ರಿಯಾಜುಲ್ಲಾ ಷರೀಪ್‌ 860 25.10.2005 31.5.2008 
$ ನಾಯಕ್‌ ಯು.ಎಂ 861 9.6.2006 31.5.2008 
9 ಕುಶಾಲಪ್ಪ ಹೆಚ್‌.ಟಿ. 862 25.10.2005 30.6.2008 
10 | ಡಿಸೋಜ ಇ.ಎಸ್‌. 863 25.10.2005 15.12.2008 
11 | ಮಂಜುನಾಥ್‌ ಎನ್‌.ಬಿ 864 25.10.2005 15.12.2008 
12 ಪುರುಷೋತ್ತಮ ಕೆ. 865 25.10.2005 15.12.2008 
13 | ಅಂಬೇಕರ್‌ ಪಿ.ಎ. 866 25.10.2005 15.12.2008 
14 ಬಸವರಾಜಪ್ಪ ಕೆ.ಜಿ 867 25.10.2005 15.12.2008 
15 | ರಾಮಪ್ರಸಾದ್‌ ಸಿ.ಎಂ 868 25.10.2005 15.12.2008 
16 | ಜಗನಾಥರಾವ್‌ ಟಿ 869 25.10.2005 15.12.2008 
17 ಅಬ್ಬಾಸ್‌ ಎ.ಎಸ್‌ 870 12.1.2006 15.12.2008 
18 | ನಾಯಕ್‌ ಎಂ.ಹೆಚ್‌. 872 12.1.2006 15.12.2008 
19 | ಭಾನುಪಕಾಶ್‌ ಟಿ.ವಿ 873 12.1.2006 15.12.2008 
20 | ಕಿಶೋರ್‌ ಕುಮಾರ್‌ ವಿ. 874 12.1.2006 15.12.2008 
21 | ಜಯ ಎಂ.ಎಂ 877 12.1.2006 15.12.2008 
22 | ನಾಯಕ್‌ ಆರ್‌.ಡಿ 878 12.1.2006 15.12.2008 
23 | ಸತೀಶ್‌ ಕುಮಾರ್‌ ಎಲ್‌ 879 12.1.2006 15.12.2008 
24 | ನಾಗೇ೦ದ್ರರಾವ್‌ ಬಿ.ಎಸ್‌. 880 27.12.2006 15.12.2008 
25 ಕಲ್ಲೋಳಿಕರ್‌ ಎಸ್‌.ಕೆ. 1199 9.6.2006 29.5.2008 
26 ಶಿರಹಟ್ಟಿ ಪಿ.ವೈ 1172 1.6.2007 29.5.2008 
27 ನಾಗರಾಜಸ್ತಾಮಿ ಪಿ.ಎನ್‌. 1200 27.12.2006 15.12.2008 
28 | ಶ್ರೀಧರ್‌ ಪಿ. 1201 16.3.2007 15.12.2008 
29 ಕೆ.ಎನ್‌. ಚಂದ್ರಶೇಖರಪ್ಪ 1204 1.6.2007 15.12.2008 




















ಪಿ.ಆರ್‌. 183 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ವಡಗಾವೆ ಬಸವರಾಜ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಅರಣ್ಯ, 


ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೧೦೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 21 ಆಸೇವ 2010, ಬೆಂಗಳೂರು, ದಿನಾಂಕ:28ನೇ ಜನವರಿ, 2010 
ಶ್ರೀ ಕೆ.ಆರ್‌. ರಾಮಕೃಷ್ಣ, ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಅಪರ ಆಯುಕ್ತರು (ದಕ್ಷಿಣ), ಬೃಹತ್‌ 
ಬೆ೦ಗಳೂರು ಮಹಾನಗರ ಪಾಲಿಕೆ ಬೆ೦ಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿ೦ದ ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಹಾಲಿ ಖಾಲಿಯಿರುವ ಉಪನಿವಾಸಿ ಆಯುಕ್ತರ ಹುದ್ದೆಯನ್ನು ಉನ್ನತೀಕರಿಸಿ, ಅಪರ 
ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ, ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 184 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 19 ಇಆತ 2010, ಬೆಂಗಳೂರು, ದಿನಾಂಕ:25ನೇ ಜನವರಿ, 2010 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 03 ಎಟಿಎಸ್‌ 2010 ದಿನಾಂಕ: 13.1.2010 ರನ್ವಯ, ಶ್ರೀ 
ಜಗದೀಶ್‌ ಬಿ.ಎ. ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರನ್ನು ಉಪಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, 
ಹಾಸನ ಇಲ್ಲಿನ ಖಾಲಿ ಹುದ್ದೆಗೆ ನಿಯೋಜನೆ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 185 ಅಬ್ದುಲ್‌ ರಹಮಾನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಆಸು-ತರಬೇತಿ) 
HIGH COURT OF KARNATAKA 
NOTIFICATION 
No. GOB(l) 3/2010, Bangalore, Dated: 22" January, 2010 
The Presiding Officer of the Court of Addl .Civil Judge (Jr. Dn) and JMFC., Chitradurga, is 
concurrently appointed as the Presiding Officer of the Court of Prl. Civil Judge (Jr. Dn) and JMFC,, 
Chitradurga, with effect from 12.1.2010 and until further orders. 
By Order of the High Court 
P.R. 186 R.B. BUDIHAL 


Registrar General 


೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





HIGH COURT OF KARNATAKA 
NOTIFICATION 
No. HCE 1000/2009, Bangalore, Dated: 28" January, 2010 

Sri P.G. Ramprakash, Section Officer of this office is permitted to retire from service voluntarily 

w.e.f. the afternoon of 1.2.2010. under Rule 285 (1) (a) of KCSRs. 
By Order of Hon'ble the Chief Justice, 
P.R. 187 P. KRISHNA BHAT 
Registrar (Judicial) 
HIGH COURT OF KARNATAKA 
NOTIFICATION 
No. GOB(l) 432/2009, Bangalore, Dated: 19" January, 2010 

The period of absence from duty by Sri. Saheel Ahmed 5. Kunnibhavi, Civil Judge (Jr. Dn Jand 
JMFC., Yelandur, from 7.12.2009 to 6.1.2010 (bdi) (31 days) is treated as Extraordinary Leave under 
Rule 106-A of the Karnataka Civil Service Rules, 1957. 

By Order of the High Court 
P.R. 188 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
GOB(I) 15(55)/2009, Bangalore, Dated: 15" January, 2010 

Sri H.S. Ramakrishna, Presiding Officer, Fast Track Court-IX Bangalore, is permitted to surrender 
30 days of Earned Leave from 1.12.2009 to 30.12.2009 (bdi) for the block period 2009-10. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court 


P.R. 189 Deputy Registrar 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೧೦೫ 





HIGH COURT OF KARNATAKA 
NOTIFICATION 
GOB(I) 15(56)/2009, Bangalore, Dated: 19" January, 2010 

Sri Mallikarjunaiah B.M., XXXVI Addl. City Civil and Sessions Judge, Bangalore is permitted to 
surrender 30 days of Earned Leave as on 31.12.2009, for the block period 2009-10. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court 
P.R. 190 Deputy Registrar 
HIGH COURT OF KARNATAKA 
NOTIFICATION 
GOB(I) 16(41)/2009, Bangalore, Dated: 20" January, 2010 

Sri K.C. Sadanandaswamy, Ill Addl. Judge, Court of Small Causes Bangalore, is permitted 10 
surrender 30 days of Earned Leave from 1.12.2009 to 30.12.2009 (bdi), for the block period 2009-10. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court 
P.R. 191 Deputy Registrar 
HIGH COURT OF KARNATAKA 
NOTIFICATION 
No. GOB(I) 3/2010, Bangalore, Dated: 22" January, 2010 

The Presiding Officer of the court of Addl .Civil Judge (Jr. Dn) and JMFC., Mandya, is 
concurrently appointed as the Presiding Officer of the Court of Prl. Civil Judge (Jr. Dn) Mandya (vacant 
court), with effect from 4.8.2009 and until further orders. 

By Order of the High Court 
P.R. 192 R.B. BUDIHAL 


Registrar General 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





HIGH COURT OF KARNATAKA 
NOTIFICATION 
GOB(I) 408/2009, Bangalore, Dated: 22" January, 2010 
PART-I 
In Partial modification of Part-l of the High Court Notification No.GOB (1) 408/2009 dated 


16.12.2009 and in exercise of the powers conferred by Clauses (a) and (b) of Sub-Section (3) of Section 


28 of the Karnataka Civil Court Act, 1964 (Karnataka Act No. 21/1964), the High Court of Karnataka 


hereby designates the District Judges/Civil Judges mentioned in Column No. 2 of the table below, as the 


Vacation Judge, for the duration of adjournment of District Court mentioned in Column No. 3 for the period 


of Winter Vacation of 2009, noted in Column No. 4. 
































TABLE 
Sl.No. Designation District Court Period 
From To 
1 Civil Judge (Sr. Dn) and JMFC, Chamarajanagara 24.12.2009 28.12.2009 
Kollegal 
By Order of the High Court, 
P.R. 193 P. KRISHNA BHAT 


Registrar (Judicial) 
HIGH COURT OF KARNATAKA 
NOTIFICATION 
GOB(l) 408/2009, Bangalore, Dated: 22" January, 2010 


PART-l 


In Partial modification of Part-l of the High Court Notification No.GOB (1) 408/2009 dated 


16.12.2009 and in exercise of the powers conferred by Clauses (a) of Sub-Section (3) of Section 21 of the 


Karnataka Small Causes Courts Act 1964, the High Court of Karnataka hereby designates the Civil Judge 


mentioned in Column No. 2 of the table below as the vacation Judge for the duration of adjournment of 


Small Causes Court mentioned in Column No. 3 for the period of Winter Vacation of 2009 noted in 


Column No. 4. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೧೦೭ 





























TABLE 
51.110. Designation Small Causes Court Period 
1 VI Addl Judge Court of Small Bangalore on 30.12.2009 
Causes, Bangalore 
By Order of the High Court, 
P.R. 194 P. KRISHNA BHAT 


Registrar (Judicial) 
HIGH COURT OF KARNATAKA 
NOTIFICATION 
GOB(l) 408/2009, Bangalore, Dated: 22" January, 2010 


In Partial modification of Part-l of the High Court Notification No.GOB (1) 408/2009 dated 
16.12.2009 and in exercise of the powers conferred by Clauses (a) of Sub-Rule (3) of Rule 6 of the Family 
Courts (Procedure JRules, 1987 the High Court of Karnataka hereby designates the Officers mentioned in 
column (2) as Vacation Judges of the Family Courts mentioned in column No. (3) for hearing of all matters 
which require to be immediately or promptly dealt with during the Winter Vacation of 2009 for the periods 


noted against them in Column No. 4. 



































TABLE 
Sl.No. Designation Family Court Period 
From To 
1 Il Addl Prl Judge, Family Court, Bangalore 23.12.2009 29.12.2009 
Bangalore 
2 Prl. Judge, Family Cour, Bangalore 30.12.2009 1.1.2010 
Bangalore 
By Order of the High Court, 
P.R. 195 P. KRISHNA BHAT 


Registrar (Judicial) 


೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





HIGH COURT OF KARNATAKA 
NOTIFICATION 
GOB(l) 106/2009, Bangalore, Dated: 25% January, 2010 
Sri Shanthaveer, Civil Judge (Sr. Dn J)and JMFC., Bhadravathi, is granted Earned Leave for 30 
days from 16.11.2009 to 15.12.2009 (bdi), prefixing General Holidays 14.11.2009 and 15.11.2009 on 
private affairs. 
The Il Addl. Civil Judge (Sr. Dn) and JMFC., Shimoga, has been placed in additional charge of 
the Court of the Civil Judge (Sr. Dn) and JMFC., Bhadravathi, during the above leave period. 
Sri. Shanthaveer, Civil Judge (Sr.Dn) and JMFC., Bhadravathi, is reposted to the same post on 
expiry of leave period. 
By Order of the High Court 
P.R. 196 Deputy Registrar 
HIGH COURT OF KARNATAKA 
NOTIFICATION 
GOB(I) 403/2009, Bangalore, Dated: 22" January, 2010 
Sri A. Vijayan, | Addl. Civil Judge (Sr. Dn Kolar, is granted Earned Leave for 10 days from 
9.11.2009 to 18.11.2009 (bdi), on Medical Grounds. 
The Prl .Civil Judge (Sr. Dn) and CJM., Kolar, has been placed in additional charge of the Court 
of the | Addl. Civil Judge (Sr. Dn) Kolar, during the above leave period. 
Sri. A. Vijayan, | Addl. Civil Judge (Sr. Dn) Kolar, is re-posted to the same post on expiry of leave 
period. 
By Order of the High Court 
P.R. 197 Deputy Registrar 
HIGH COURT OF KARNATAKA 
NOTIFICATION 
GOB(I) 221/2009, Bangalore, Dated: 25" January, 2010 
Sri Basavaraj Belavigi, the then XVIll Addl. Judge, Court of Small Causes, Bangalore, presently 
working as VI Addl. District and Sessions Judge, Belgaum, is granted Earned leave for 7 days from 


17.6.2009 to 23.6.2009 (bdi), on private affairs. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೧೦೯ 





The VIl Addl. Judge, Court of Small Causes, Bangalore, has been placed in additional charge of 
the Court of the 70/1 Addl. Judge, Court of Small Causes, Bangalore, during the above leave period. 

Sri Basavaraj Belavigi the then XVIll Addl .Judge, Court of Small Causes, Bangalore, presently 
working as VI Addl. District and Sessions Judge, Belgaum, is re-posted to the same post on expiry of 
leave period. 

By Order of the High Court 
P.R. 198 Deputy Registrar 
HIGH COURT OF KARNATAKA 
NOTIFICATION 
GOB(I) 127/2009, Bangalore, Dated: 25" January, 2010 

Smt Shobharani B. Hiremath, Civil Judge (Sr. Dn), Kadur, is granted Earned Leave for 12 days 
from 27.11.2009 to 8.12.2009 (bdi), on private affairs. 

The Prl. Civil Judge (Jr. Dn) and JMFC., Kadur, has been placed in additional charge of the Court 
of the Civil Judge (Sr. Dn) Kadur, during the above leave period. 

Smt. Shobharani B. Hiremath, Civil Judge (Sr. Dn )Kadur, is re-posted to the same post on expiry 
of leave period. 

By Order of the High Court 
P.R. 199 Deputy Registrar 
HIGH COURT OF KARNATAKA 
NOTIFICATION 
GOB(l) 172/2009, Bangalore, Dated: 25" January, 2010 

Smt N. Nandini, Metropolitan Magistrate, Traffic Court-IV, Bangalore is granted Earned Leave for 
4 days from 13.10.2009 to 16.10.2009 (bdi), suffixing General Holidays on 17", 18" and 19" of October, 
2009, on private affairs. 

The Metropolitan Magistrate, Traffic Court-VI, Bangalore, has been placed in additional charge of 


Metropolitan Magistrate Traffic Court-IV, Bangalore, during the above leave period. 


೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





Smt. N. Nandini, Metropolitan Magistrate, Traffic Court-IV, Bangalore, is re-posted to the same 
post on expiry of leave period. 
By Order of the High Court 
P.R. 200 Deputy Registrar 
HIGH COURT OF KARNATAKA 
NOTIFICATION GOB(l) 188/2009, Bangalore, Dated: 25" January, 2010 

Sri R.B. Garasangi, the then Ill Addl. Judge, Court of Small Causes, Bangalore, presently working 
as Presiding Officer, Fast Track Court-l, Kolar, is granted Earned Leave for 16 days from 28.5.2009 to 
12.6.2009 (bdi), suffixing the General Holidays on 13.6.2009 and 14.6.2009, on private affairs. 

The 76 Addl. Judge, Court of Small Causes, Bangalore, has been placed in additional charge of 
the Court of the Ill Addl. Judge, Court of Small Causes, Bangalore, during the above leave period. 

Sri R.B. Garasangi, the then Ill Addl. Judge, Court of Small Causes, Bangalore, presently working 
as Presiding Officer, Fast Track Court-l, Kolar, is re-posted to the same post on expiry of leave period. 

By Order of the High Court 
P.R. 201 Deputy Registrar 
HIGH COURT OF KARNATAKA 
NOTIFICATION GOB(l) 15(49)/2009, Bangalore, Dated: 23° January, 2010 

Sri G.B. Mudigoudar, Presiding Officer, Fast Track Court, Chintamani, is permitted to surrender 
30 days of Earned Leave from 2.12.2009 to 31.12.2009 (bdi), for the block period 2009-10. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs.. 

By Order of the High Court 
P.R. 202 Deputy Registrar 
HIGH COURT OF KARNATAKA 
NOTIFICATION 
GOB(l) 19(611)/2010, Bangalore, Dated: 20" January, 2010 


Sri B. Dileepkumar, Prl. Civil Judge (Jr. Dn Jand JMFC, Gulbarga, is granted Paternity leave for 


13 days from 30.12.2009 to 11.1.2010 (bdi) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ೧೧೧ 





The | Addl .Civil Judge (Jr. Dn) and JMFC., Gulbarga, has been placed in additional charge of the 
court of the Prl .Civil Judge (Jr. Dn) and JMFC., Gulbarga, during the above said leave period. 

Sri B. Dileepkumar, Prl. Civil Judge (Jr. Dn) and JMFC., Gulbarga, is re-posted to the same post 
on expiry of the above said leave period. 

By Order of the High Court 
P.R. 203 Deputy Registrar 
HIGH COURT OF KARNATAKA 
NOTIFICATION 
GOB (I) 214/2009, Bangalore, Dated: 22" January, 2010 

Sri Sadananda M. Doddamani, Prl. Civil Judge (Sr. Dn) and CJM., Tumkur, is granted Earned 
Leave for 13 days from 4.11.2009 to 16.11.2009 (bdi), on Medical Grounds. 

The Addl. Civil Judge (Sr. Dn Jyand CJM., Tumkur, has been placed in additional charge of the 
Court of the Prl. Civil Judge (Sr. Dn) and CJM., Tumkur, during the above leave period. 

Sri Sadananda M. Doddamani, Prl. Civil Judge (Sr. Dn) and CJM., Tumkur, is re-posted to the 
same post on expiry of leave period. 

By Order of the High Court 
P.R. 204 Deputy Registrar 
HIGH COURT OF KARNATAKA 
NOTIFICATION 
GOB(l) 400/2009, Bangalore, Dated: 22 January, 2010 

Sri Madhvesh Daber, Civil Judge (Jr. Dn) and JMFC., Basavakalyan, is granted Earned Leave for 
10 days from 4.11.2009 to 13.11.2009 (bdi), on Medical Grounds. 

The Addl .Chief Judicial Magistrate Bidar, on Criminal side and the Civil Judge (Sr. Dn) 
Basavakalyan, on Civil and Administration side, have been placed in additional charge of the Court of the 
Civil Judge (Jr. Dn) and JMFC., Basavakalyan, during the above leave period. 

Sri. Madhvesh Daber, Civil Judge (Jr. Dn) and JMFC., Basavakalyan, is re-posted to the same 
post on expiry of leave period. 

By Order of the High Court 
P.R. 205 Deputy Registrar 
HIGH COURT OF KARNATAKA 
NOTIFICATION 
GOB(I) 307/2009, Bangalore, Dated: 22" January, 2010 
Sri D. Vishweshwara Bhat ,Addl .District and Sessions Judge, Raichur is granted of Earned Leave 


for 10 days from 23.7.2009 to 1.8.2009 (bdi) suffixing the General Holiday on 2.8.2009, on private affairs. 


೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೦ ಭಾಗ - ೨ 





The Presiding Officer, Fast Track Court-l, Raichur, has been placed in additional charge of the 
Court of the Addl. District and Sessions Judge, Raichur, during the above leave period. 
Sri. D. Vishweshwara Bhat, Addl. District and Sessions Judge, Raichur is re-posted to the same 


post on expiry of leave period. 


By Order of the High Court 
P.R. 206 Deputy Registrar 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 92 ಪಕಸೇ 2008, ಬೆಂಗಳೂರು, ದಿನಾಂಕ:22ನೇ ಜನವರಿ, 2010 
ಶ್ರೀ ಎಂ.ಎಂ. ಸಾಗರ್‌, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ, ಔರಾದ್‌, (ಬೀದರ್‌ ಜಿಲ್ಲೆ ಇವರನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳ (1958) ನಿಯಮ-32 ರಡಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ವೃಂದದ ಸ್ವತಂತ್ರ 
ಪ್ರಭಾರದಲ್ಲಿರಿಸಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬೆಳಗಾಂ ಈ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 207 ಅಶೋಕ್‌ ಕುಮಾರ್‌ ಜೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ -ಓಪು 
ಸಮಾಜ ಕಲ್ಯಾಣ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 21 ಎಸ್‌ಐಎಸ್‌ 2010, ಬೆಂಗಳೂರು, ದಿನಾಂಕ:29ನೇ ಜನವರಿ, 2010 
ಶ್ರೀ ರಾಜೀವ್‌ ಚಾವ್ಲಾ, ಭಾ.ಆ.ಸೇ. ಆಯುಕ್ತರು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, 
ಬೆಂಗಳೂರು ಇವರಿಗೆ ದಿನಾಂಕ 28.1.2010 ರಿಂದ 26.2.2010 ರವರೆವಿಗೆ (ಉದಿಸೇ) ಒಟ್ಟು 30 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. 
ಶ್ರೀ ರಾಜೀವ್‌ ಚಾವ್ಲಾ, ಭಾ.ಆ.ಸೇ, ರವರ ರಜಾ ಅವಧಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ ಕಂದಾಯ ಇಲಾಖೆ 
(ವಿಪತ್ತು ನಿರ್ವಹಣೆ), ಬೆ೦ಗಳೂರು ಇವರನ್ನು ಆಯುಕ್ತರು, ಭೂಮಾಪನ, ಕ೦ದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ 
ಇಲಾಖೆ, ಬೆ೦ಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ರಾಜೀವ್‌ ಚಾವ್ಹಾ, ಭಾ.ಆ.ಸೇ ರವರು ರಜೆಯ ಮೇಲೆ ಹೋಗಿರದಿದ್ದರೆ ಆಯುಕ್ತರು, ಭೂಮಾಪನ, ಕಂದಾಯ 
ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 208 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-1) 


